ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 31-03-2021 ಪುಶ್ನೆ ಸ೦ಖ್ಯೆ: 354 (2509) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಲಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 31-03-2021 

ಉತ್ತರಿಸುವ ಸಚಿವರು: ವಸತಿ ಸಚಿವರು 

ವಿಷಯ : ದೇವರಾಜ ಅರಸು ವಸತಿ ಯೋಜನೆಯಡಿ ಆಗಿರುವ ಪ್ರಗತಿಯ ಬಗ್ಗೆ 


(ಅ) ದೇವರಾಜ ಅರಸು ವಸತಿ ಯೋಜನೆಯಡಿ ವಿಶೇಷ ವರ್ಗದ ವಸತಿಹೀನ ಅಂಗವಿಕಲರು, 
ವಿಧವೆಯರಿಗೆ ವಸತಿ ನೀಡುವ ಯೋಜನೆಯಲ್ಲಿ ಅನುದಾನ ಸಮರ್ಹಕವಾಗಿ 
ಬಿಡುಗಡೆಯಾಗದೇ ಯೋಜನೆಯ ಅನುಷ್ಠಾನ ಕುಂರಿತವಾಗಿರುವ ಮತ್ತು ಫಲಾನುಭವಿಗಳು 
ಅಮುದಾನ ಬಿಡುಗಡೆಗಾಗಿ ಸರ್ಕಾರಿ ಕಛೇರಿಗಳಿಗೆ ಅಲೆದಾಡುತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


(ಆ) 2018-19, 2019-20 ಮತ್ತು 2020-21ನೇ ಸಾಲಿನಲ್ಲಿ ಬೆಳಗಾವಿ ಜಿಲ್ಲೆಗೆ ಎಷ್ಟು ಅರ್ಹ 
ಫಲಾನುಭವಿಗಳಿಗೆ ವಸತಿ ನೀಡುವ ಗುರಿ ನೀಡಲಾಗಿತ್ತು; ಒದಗಿಸಲಾದ ಅನುದಾನ ಎಷ್ಟು; 
ಈಗಾಗಲೇ ಎಷ್ಟು ಅನುದಾನ ಫಲಾನುಭವಿಗಳಿಗೆ ಬಿಡುಗಡೆಯಾಗಿದೆ; (ವಿವರ 
ಒದಗಿಸುವುದು) 


(ಇ) 2018-19, 2019-20 ಮತ್ತು 2020-21ನೇ ಸಾಲಿನಲ್ಲಿ ಬೆಳಗಾವಿ ಜಿಲ್ಲೆಗೆ ನೀಡಿದ್ದ ಒಟ್ಟು 
ಗುರಿಯಲ್ಲಿ ಈವರೆಸಿಗೆ ಆಗಿರುವ ಪ್ರಗತಿಯೇನು; ಎಷ್ಟು ಮಂದಿ ಫಲಾನುಭವಿಗಳು ಸಂಪೂರ್ಣ 
ಮನೆ ಕಟ್ಟಿಕೊಂಡಿದ್ದಾರೆ; ಉಳಿದವು ಯಾವ ಹಂತದಲ್ಲಿವೆ; ಬಾಕಿ ಉಳಿಯಲು ಕಾರಣಗಳೇನು 
(ವಿವರ ಒದಗಿಸುವುದು) 


(ಈ) ಯಾವ ಕಾಲಮಿತಿಯಲ್ಲಿ ಸದರಿ ಯೋಜನೆಯನ್ನು ಸಂಪೂರ್ಣವಾಗಿ 
ಅಮುಷ್ಠಾನಗೊಳಿಸಲಾಗುವುದು? 


